. ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 822 

ಸದಸ್ಯರ ಹೆಸರು : ಶ್ರೀ ಗೋವಿಂದರಾಜು, (ವಿಧಾನಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸುವವರು : ಮಾನ್ಯಗಣಿ ಮತ್ತು ಭೂ ವಿಜ್ಞಾನ ಮಹಿಳಾ ಮತ್ತು 


ಮಕ್ಕಳ. ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 
ಉತ್ತರಿಸಬೇಕಾದ ದಿನಾಂಕ : 21-12-2021 


ಸಮಗ್ರ ಶಿಶು ಅಭಿವೃದ್ದಿ ಯೋಜನೆಯ 
(ಐ.ಸಿ.ಡಿ.ಸಿ್ರಯ ಉದ್ದೇಶವೇನು; 


ಸಮಗ್ರ ಶಿಶು ಅಭಿವೃದ್ದಿ ಯೋಜನೆಯ ಉದ್ದೇಶಗಳು 

ಈ ಕೆಳಕಂಡಂತಿವೆ. 

° 06 ವರ್ಷದ ಮಕ್ಕಳ ಆರೋಗ್ಯ ಪೌಷ್ಠಿಕ! 
ಮಟ್ಟವನ್ನು ವೃದ್ಧಿಸುವುದು. 

* ಮಗುವಿನ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ 
ಬೆಳವಣಿಗೆಗೆ ಭದ್ರ ಅಡಿಪಾಯ ಹಾಕುವುದು. 

* ಮಕ್ಕಳಲ್ಲಿ ಸಾವು, ಅನಾರೋಗ್ಯ, ಅಪೌಷ್ಠಿಕತೆ 


ಮತ್ತು ಶಾಲಾ ಬಿಡುವಿಕೆಯನ್ನು 
ಕಡಿಮೆಗೊಳಿಸುವುದು. 

* ಶಿಶು ಅಭಿವೃದ್ಧಿ ಕಾರ್ಯಕ್ರಮವನ್ನು 
ಉತ್ತಮಗೊಳಿಸುವ ಕಾರ್ಯನೀತಿ ಮತ್ತು 
ಅನುಷ್ಠಾನಗೊಳಿಸುವ ದಿಸೆಯಲ್ಲಿ 
ಪರಿಣಾಮಕಾರಿಯಾದ ಸಮನ್ವಯತೆಯನ್ನು 
ಸಾಧಿಸುವುದು. 


*° ಆರೋಗ್ಯ ಮತ್ತು ಪೌಷ್ಠಿಕತೆಯ ಶಿಕ್ಷಣವನ್ನು 
ನೀಡುವುದರ ಮೂಲಕ ತಾಯಂದಿರಲ್ಲಿ ತಮ್ಮ 
ಮಕ್ಕಳ ಆರೋಗ್ಯ ಮತ್ತು ಪೌಷ್ಠಿಕತೆಯ 
ಅಗತ್ಯಗಳನ್ನು ಸರಿಯಾಗಿ ನೋಡಿಕೊಳ್ಳುವ 


ಸಾಮರ್ಥ್ಯವನ್ನು ಹೆಚ್ಚಿಸುವುದು. 
ಅಂಗನವಾಡಿಗೆ ಬರುವ ಮಕ್ಕಳಿಗೆ ಯಾವ | ಪೂರಕ ಪೌಷ್ನಿಕ ಆಹಾರ: 
ಯಾವ ಸೌಲಭ್ಯಗಳನ್ನು ಸರ್ಕಾರದಿಂದ | ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾದ 


ಒದಗಿಸಲಾಗಿದೆ ; 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯಂತೆ 300 ದಿನಗಳ ಪೂರಕ ಪೌಷ್ಠಿಕ 
ಆಹಾರವನ್ನು ನೀಡಲಾಗುತ್ತಿದೆ. 

ಎಲ್ಲಾ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಪ್ರತಿ 
ದಿನ ರೂ.800 ಮೌಲ್ಯದ ಪೂರಕ ಪೌಷಿಕ 
ಆಹಾರವನ್ನು ನೀಡಲಾಗುತ್ತಿದೆ. 

ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಪ್ರತಿ ದಿನ ರೂ.12.00 
ಮೌಲ್ಯದ ಪೂರಕ ಪೌಷ್ಠಿಕ ಆಹಾರವನ್ನು 
ನೀಡಲಾಗುತ್ತಿದೆ. 

ಅಂಗನವಾಡಿಗೆ ಹಾಜರಾಗುವ 3 ವರ್ಷದಿಂದ 6 
ವರ್ಷದ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ 
ಮೊಟ್ಟೆಯನ್ನು ನೀಡಲಾಗುತ್ತಿದೆ. 

ರಾಜ್ಯ ಸರ್ಕಾರದ ಕ್ಲೀರಭಾಗ್ಯ ಯೋಜನೆಯಡಿ 6 
ತಿಂಗಳಿಂದ 6 ವರ್ಷದ ಎಲ್ಲಾ ಅಂಗನವಾಡಿ 
ಮಕ್ಕಳಿಗೆ ವಾರದಲ್ಲಿ 5 ದಿನ 150 ಮಿ.ಲಿ ಹಾಲನ್ನು 
(15ಗ್ರಾಂ ಕೆನೆಭರಿತ ಹಾಲಿನಪುಡಿ, 10 ಗ್ರಾಂ ಸಕ್ಕರೆ) 
ನೀಡಲಾಗುತ್ತಿದೆ. 


° 6 ತಿಂಗಳಿಂದ 3 ವರ್ಷದ ತೀವ್ರ ಅಪೌಷ್ಠಿಕ 
ಮಕ್ಕಳಿಗೆ ಮತ್ತು 5 ಹಿಂದುಳಿದ ಜಿಲ್ಲೆಗಳಾದ 
ಬೀದರ್‌, ಕಲಬುರಗಿ, ರಾಯಚೂರು, ಯಾದಗಿರಿ 
ಮತ್ತು ಕೊಪ್ಪಳ ಇಲ್ಲಿಯ ಸಾಧಾರಣ ಅಪೌಷ್ಠಿಕ 
ಮಕ್ಕಳಿಗೆ ವಾರದಲ್ಲಿ 3 ದಿನ ಮೊಟ್ಟೆ ಹಾಗೂ 3 
ದಿನ 20೦0 ಎಂ.ಎಲ್‌ ಹಾಲನ್ನು ಮೊಟ್ಟೆ 
ಸೀಕರಿಸದಿರುವ ಮಕ್ಕಳಿಗೆ ವಾರದಲ್ಲಿ 6 ದಿನ 
ಹಾಲನ್ನು ನೀಡಲಾಗುತ್ತಿದೆ. 


3 ವರ್ಷದಿಂದ 6 ವರ್ಷದ ತೀವ್ರ ಅಪೌಷ್ಠಿಕ 
ಮಕ್ಕಳಿಗೆ ಮತ್ತು 5 ಹಿಂದುಳಿದ ಜಿಲ್ಲೆಗಳಾದ 
ಬೀದರ್‌, ಕಲಬುರಗಿ, ರಾಯಚೂರು, ಯಾದಗಿರಿ 
ಮತ್ತು ಕೊಪ್ಪಳ ಇಲ್ಲಿಯ ಸಾಧಾರಣ ಅಪೌಷ್ಠಿಕ 
ಮಕ್ಕಳಿಗೆ ವಾರದಲ್ಲಿ 5 ದಿನ ಮೊಟ್ಟೆ ಹಾಗೂ 3 ದಿನ 
200 .ಎ೦.ಎಲ್‌ ಹಾಲನ್ನು, ಮೊಟ್ಟೆ 
ಸ್ಲೀಕರಿಸದಿರುವ ಮಕ್ಕಳಿಗೆ ವಾರದಲ್ಲಿ 6 ದಿನ 
ಹಾಲನ್ನು ನೀಡಲಾಗುತ್ತಿದೆ. 


ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಆರೋಗ್ಯ ಇಲಾಖೆಯ 
ಪೌಷ್ಟಿಕ ಪುನರ್ವಸತಿ ಕೇಂದ್ರ (N್ಣಣಲ) ಗಳಲ್ಲಿ 
ಚಿಕಿತ್ಸೆ ನೀಡಲಾಗುತ್ತಿದೆ. 


ಆರೋಗ್ಯ ಮತ್ತು ಪೌಷಿಕ ಶಿಬಿರಗಳನ್ನು 
ಏರ್ಪಡಿಸಿ ಅಧಿಕ ಪೌಷ್ಠಿಕತೆಯುಳ್ಳ 
ಆಹಾರಗಳನ್ನು ತಯಾರಿಸುವ ಕುರಿತು ಮತ್ತು 


ಮಕ್ಕಳಿಗೆ ಪೌಷ್ಠಿಕತೆಯುಳ್ಳ ಆಹಾರವನ್ನು 
ನೀಡಲು ತಿಳುವಳಿಕೆ ನೀಡಲಾಗುತ್ತಿದೆ. 


ಚುಚ್ಚುಮದ್ದು ಕಾರ್ಯಕ್ರಮ : 


6 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಮತ್ತು 
ಗರ್ಭಿಣಿಯರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯ ಸಹಯೋಗದೊಂದಿಗೆ ನಿಗದಿತ 
ಚುಚ್ಚುಮದ್ದನ್ನು ನೀಡಲಾಗುತ್ತಿದೆ. 


ಆರೋಗ್ಯ ತಪಾಸಣೆ: 


ಅಂಗನವಾಡಿ ಕೇಂದ್ರದಲ್ಲಿ ದಾಖಲಾಗಿರುವ 
ಎಲ್ಲಾ ಮಕ್ಕಳ ಆರೋಗ್ಯ ತಪಾಸಣೆಯನ್ನು 
ನಿಯಮಿತವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯ ಸಹಯೋಗದೊಂದಿಗೆ ನಡೆಸಲಾಗುತ್ತಿದೆ. 


ಮಾಹಿತಿ ಸೇವೆ: 


ಅಂಗನವಾಡಿ ಕೇಂದ್ರಗಳಿಗೆ ವೈದ್ಯಾಧಿಕಾರಿಗಳು 
ಭೇಟಿ ನೀಡಿ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿದಾಗ 
ಹೆಚ್ಚಿನ ತಪಾಸಣೆಗೆ ಅಥವಾ ಚಿಕಿತ್ಸೆಗೆ ತಾಲ್ಲೂಕು 
ಆರೋಗ್ಯ ಕೇಂದ್ರ / ಜಿಲ್ಲಾ ಆರೋಗ್ಯ ಕೇಂದ್ರಕೆ, / 
ಪೌಷ್ಠಿಕ ಪುನರ್ವಸತಿ ಕೇಂದ್ರಗಳಿಗೆ ಕಳುಹಿಸಲು 
ಸೂಚಿಸುತ್ತಾರೆ. ವೈದ್ಯರು ಸೂಚಿಸಿದಂತೆ ಅಂಗನವಾಡಿ 
ಕಾರ್ಯಕರ್ತೆಯು ಹೆಚ್ಚಿನ ಚಿಕಿತ್ಸೆ ತಪಾಸಣೆಗೆ 
ಮಕ್ಕಳನ್ನು ಕಳುಹಿಸಿಕೊಡುತ್ತಾರೆ. 


ಇ. |ಈ ಕಾರ್ಯಕ್ರಮಗಳಿಗೆ 
ಸರ್ಕಾರದ ಅನುದಾನವೆಷ್ಟು; ಹಾಗೂ 
ರಾಜ್ಯ ಸರ್ಕಾರದ ಅನುದಾನವೆಷ್ಟು; 
(ವಿವರಗಳನ್ನು ಒದಗಿಸುವುದು) 


ಮಕ್ಕಳಿಗೆ ವಾರದಲ್ಲಿ ನೀಡಲಾಗುವ 
ತಿಂಡಿಗಳಾವುವು; (ವಿವರ 
ಒದಗಿಸುವುದು). 


(ಎಂ.ಎಸ್‌.ಪಿ.ಟಿ.ಸಿ)ಗಳ ಮೂಲಕ 
ವಿತರಿಸುವ ಗೋಧಿ, ರವೆ, ಅಕ್ಕಿ, 
ಹೆಸರುಕಾಳು ಹಾಗೂ ಇನ್ನಿತರ 


ಪದಾರ್ಥಗಳನ್ನು ಮಾಸ್ಟರ್‌ 
ಬ್ಯಾಗ್‌ನಲ್ಲಿ ಹಾಕಿ ಅಂಗನವಾಡಿಗೆ 


ವಿತರಿಸುವ ಪದ್ಧತಿ ಇದೆಯೇ; 
ಹಾಗಿದ್ದಲ್ಲಿ, ಕೋಲಾರ ಮತ್ತು 
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 
ಬ್ಯಾಗಿನಲ್ಲಿ ನೀಡುವ ಪದ್ಧತಿ ಇದೆಯೇ; 
(ಜಿಲ್ಲಾವಾರು ವಿವರ ನೀಡುವುದು) 
ಅಪೌಷ್ಠಿಕ ಮಕ್ಕಳ ವೈದ್ಯಕೀಯ ವೆಚ್ಚ 
ಭರಿಸುವ ಯೋಜನೆ ಇದೆಯೇ; ಇದ್ದಲ್ಲಿ, 
ಔಷಧೋಪಚಾರ ಹಾಗೂ ಚಿಕಿತೆಗೆ 
ಪ್ರತಿ ಮಗುವಿಗೆ ವರ್ಷಕ್ಕೆ ಎಷ್ಟು 
ಹಣವನ್ನು ನಿಗದಿ ಪಡಿಸಲಾಗಿದೆ? 


ಸಂ: ಮಮಇ 322 ಐಸಿಡಿ 2021 


ಕೇಂದ್ರ 


ಮಹಿಳಾ ಪೂರಕ ಪೌಷ್ಠಿಕ ಕೇಂದ್ರ| 


ಅಂಗನವಾಡಿ ಕೇಂ೦ದಕೆ, 3 ರಿಂದ 6 ವರ್ಷದ ಮಕ್ಕಳು 
ಮಾತ್ರ ಪ್ರತೀ ದಿನ ಬೆಳಿಗ್ಗೆ 930 ರಿಂದ ಸಂಜೆ 400 
ಗಂಟೆಯವರೆಗೆ ಹಾಜರಾಗುತ್ತಾರೆ. ಈ ಮಕಳಿಗೆ 
ಅಂಗನವಾಡಿ ಕಾರ್ಯಕರ್ತೆಯು ರೂಢಿಗತವಲ್ಲದ 
ಶಾಲಾಪೂರ್ವ ಶಿಕ್ಷಣವನ್ನು ನೀಡುತ್ತಾರೆ. 


ಸದರಿ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರದಿಂದ 
ಶೇ.50 ಮತ್ತು ರಾಜ್ಯ ಸರ್ಕಾರದಿಂದ ಶೇ.50 ರಷ್ಟು 
ಅನುದಾನವನ್ನು ಒದಗಿಸಲಾಗುತ್ತಿದೆ. 


2021-22ನೇ ಸಾಲಿನ ಅನುದಾನದ ವಿವರ ಈ 
ಕೆಳಗಿನಂತಿದೆ. 


ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿನ ಜಿಲ್ಲಾ 
ಮೇಲ್ವಿಚಾರಣಾ ಸಮಿತಿಯು ಜಿಲ್ಲೆಗಳಲ್ಲಿ ಮೆನುವನ್ನು 
ನಿಗಧಿಪಡಿಸುತ್ತದೆ. 


ಮಕ್ಕಳಿಗೆ ವಾರದಲ್ಲಿ ನೀಡಲಾಗುವ ಆಹಾರ 
ಪದಾರ್ಥಗಳ ವಿವರವನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ. 


ಮಾಸ್ಟರ್‌ ಬ್ಯಾಗಗೆ ತಗಲುವ ವೆಚ್ಚ 
ಹೆಚ್ಚಾಗುವುದರಿಂದ ಫಲಾನುಭವಿಗಳಿಗೆ ನಿಗದಿಪಡಿಸಿದ 
ಘಟಕ ವೆಚ್ಚದಲ್ಲಿ ನಿಗದಿತ ಪ್ರಮಾಣದಲ್ಲಿ ಪೂರಕ ಪೌಷ್ಠಿಕ 
ಆಹಾರವನ್ನು ವಿತರಿಸಲು ಕಷ್ಟಸಾಧ್ಯವಾಗುವುದರಿಂದ 
ಮಾಸ್ಕರ್‌ ಬ್ಯಾಗ್‌ನಲ್ಲಿ ಆಹಾರ ಪದಾರ್ಥಗಳನ್ನು 
ವಿತರಿಸುತ್ತಿರುವುದಿಲ್ಲ. 


ಕೋಲಾರ ಮತ್ತು ಚಿಕೃಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 
ಬ್ಯಾಗಿನಲ್ಲಿ ನೀಡುವ ಪದ್ಮತಿ ಇರುವುದಿಲ್ಲ. 


2021-22ನೇ ಸಾಲಿನಿಂದ ಅಪೌಷಿಸ ಮಕ್ಕಳ ವೈದ್ಯಕೀಯ 
ವೆಚ್ಚ ಭರಿಸುವ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿದೆ. 


[os 
fe 


lesa ಕಾ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಚೆ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ 
ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ದ್ರ ಗುರುತಿಲದ ಪಶ್ನೆ ಸಂಖ್ಯೇ: 


ಸ”, ಪರಿಷತಿನ ಸದಸ್ವರಾದ ಪ್ರೀ ಗೋವಿಂದರಾಜು 


೨2೦ ಕ್ಥೆ ಒದಗಿಸಲಾದ ಅನುಬಂಧ 


ಅಂಗನವಾಡಿ ಕೇಂದದ ಫಲಾನುಭವಿಗಳಗೆ ನೀಡುತಿರುವ ಆಹಾರ 


೪) ೦6 ತಿಂಗಳಂದ ಡ ವರ್ಷದ ಮಕ್ಕಳಿಗೆ: (ಮನೆಗೆ ವಿತರಿಸಲು) : ಘಟಕ ವೆಚ್ಚ ರೂ.8/- 
§ ಹುರಿದ ಅಕ್ಕ '17 ಗೋಧಿ / ಸರುಕಾ / 
ಹುರಿಗಡಲೆ/ ಕಡಲೆಕಾಲಯು ಜೀಜ / ಸಕ್ಕರೆ 
೦ ಎಂ.ಎಲ್‌. ಹಾಲು k 


2) 3 ರಿಂದ 6 ವರ್ಷದ ಮಕ್ನಳಗೆ ಅಂಗನವಾಡಿ ಕೇಂದ್ರದಲ್ಲ ಸೀಡುವ ಆಹಾರದ ಪ್ರಮಾಣ ಘಟಕ ವೆಚ್ಚ 


ರೂ.8/- 
RR 
ಕ್ರ.ಸಂ ಆಹಾರಗಳ ಹೆಸರ ರಾ 
[ರಾರಾ 
: ರುಕಾಕು 7 ಶೇಂಗಾಜಜ ಮೆತ್ತುಲ್ಲೊು 


ಶೀ೦ಗಂ ಬೀಜದ 


ಕೆಭರಿಸಿದ ಕಾಳ 


ಅನ್ನೆ ಸಾಂಬಾರ್‌ / ಚಿತ್ರಾನ್ನ 1 ಗೋಧಿ ರ ಅಕ್ಷ, ತೊಗರಿಬೇಳೆ, ಸಾಂಬಾರ್‌ ಪೆದಾರ್ಥ . 
ಪಾಯಸ ಅಕ್ಷಿ, ಸಾಸುವೆ, ಎಣ್ಣೆ 1 ಗೋಧಿರವೆ, ಬೆಲ್ಲ 


| SN is 


> 6 ತಿಂಗಳಂದ 3 ವರ್ಷದ ತೀವ್ರ ಅಪೌಷ್ಠಿಕ ಮಕ್ಕಳಗೆ ಮತ್ತು ೮ರ ಹಿಂದುಳದ ಜಲ್ಲೆಗಳಾದ ಜೀದರ್‌, 
ಕಲಬುರಗಿ, ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ ಇಲ್ಲಯ ಸಾಧಾರಣ ಅಪೌಷ್ಠಿಕ ಮಕ್ಕಳಗೆ 
ವಾರದಣ್ಲ 3 ದಿನ ಮೊಟ್ಟಿ ಹಾಗೂ 3 ದಿನ ೭೦೦ ಎಂ.ಎಲ್‌ ಹಾಲನ್ನು. ಮೊಟ್ಟೆ ಪ್ಟೀಕರಿಸದಿರುವ 
ಮಕ್ಷಳಗೆ ವಾರದಲ್ಲ 6 ದಿನ ಹಾಲನ್ನು ನೀಡಲಾಗುತ್ತಿದೆ. 


» ಡ ವರ್ಷದಿಂದ 6 ವರ್ಷದ ತೀವ್ರ ಅಪೌಷ್ಠಿಕ ಮಕ್ಕಳಗೆ ಮತ್ತು ರ ಹಿಂದುಆದ ಜಲ್ಲೆಗಳಾದ ಜೀದರ್‌, 
ಕಲಬುರಗಿ, ರಾಯಚೂರು. ಯಾದಗಿರಿ ಮತ್ತು ಕೊಪ್ಪಳ ಇಲ್ಲಿಯ ಸಾಧಾರಣ ಅಪೌಷ್ಠಿಕ ಮಕ್ಕಳಗೆ 
ವಾರದಲ್ಲ ೮ ದಿನ ಮೊಟ್ಟೆ ಹಾಗೂ 3 ದಿನ 2೦೦ ಎಂ.ಎಲ್‌ ಹಾಲನ್ನು, ಮೊಟ್ಟೆ ಸ್ಟೀಕರಿಸದಿರುವ 
ಮಕ್ನಳಗೆ ವಾರದಲ್ಲ 6 ದಿನ ಹಾಲನ್ನು ನೀಡಲಾಗುತ್ತಿದೆ. 


ಷರಾ: ಕೋವಿಡ್‌-!9೨ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮುಚ್ಚಿರುವುದರಿಂದ 
ಫಲಾನುಭವಿಗಳ ಮನೆ ಬಾಗಿಆಗೆ ಕಚ್ಚಾ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಲಾಗುತ್ತಿದೆ. 


